ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 692 
ಸದಸ್ಯರ ಹೆಸರು : ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತದಿಂದ 
ಚುನಾಯಿತರಾದವರು) 
ಉತ್ತರಿಸುವವರು : ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ 
ಉದ್ದಿಮೆಗಳ ಸಚಿವರು 
[ 
ಉತ್ತರಿಸಬೇಕಾದ ದಿನಾಂಕ : 17.09.2021 | 
I 
ಕಸಂ ಪ್ರಶ್ನೆ | ಉತ್ತರ 
ಅ) ಕಲಬುರ್ಗಿ ಜಿಲ್ಲೆಯಲ್ಲಿ ಆರ್ಥಿಕ ಸಂಕಷ್ಟದಿಂದ ದಿನಾಂಕ: 29/1/2018 ರಂದು ಕಲಬುರುಗಿ  ದಾಲ್‌ಮಿಲ್‌ 
ಮುಚ್ಚಿರುವ ದಾಲ್‌ಮಿಲ್‌ಗಳನ್ನು | ಅಸೋಷಿಯೇಶನ್‌ ಪದಾಧಿಕಾರಿಗಳೊಂದಿಗೆ ಮತ್ತು ಸಂಬಂಧಿಸಿದ 
ಪುನ:ಶ್ಲೇತನಗೊಳಿಸಲು ಸರ್ಕಾರ ಕೈಗೊಂಡ | ಇಲಾಖೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿ (ಎಂ.ಎಸ್‌.ಎಂ.ಇ, ಗಣಿ 
ಕ್ರಮಗಳೇನು; & ಸಕ್ಕರೆ, ವಾಣಿಜ್ಯ ಮತ್ತು. ಕೈಗಾರಿಕೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 


pean PN 


10. ಬೇಳ ಆಮದುಗೆ ನಿರ್ಬಂಧ ವಿಧಿಸುವುದು. 


ಸಭೆ ನಡೆಸಲಾಗಿದ್ದು, ಇದರಲ್ಲಿ ಸಂಘದವರು" ಈ ಕೆಳಗಿನ 10: 
ರಿಯಾಯಿತಿಗಳನ್ನು ಕೋರಿರುತ್ತಾರೆ. 


ಚೇತರಿಕೆ ರಜೆ (ರಿಕವರಿ ಹಾಲಿಡೆ) 
ದಾಲ್‌ಮಿಲ್‌ಗಳನ್ನು ಆದ್ಯತಾ ವಲಯ ಎಂದು ಪರಿಗಣಿಸುವ ಬಗ್ಗೆ. |, 
ಎನ್‌.ಪಿ.ಎ ಯನ್ನು ಮರು ವ್ಯಾಖ್ಯಾನಿಸುವುದು. 
ಓ.ಟಿ.ಎಸ್‌ (ಒಂದು ಸಲ ಮರು ಪಾವತಿ). 
ಪ್ರೋತ್ಸಾಹ ಧನ. 

ಎ.ಪಿ.ಎಂ.ಸಿ ಸೆಸ್‌ ವಿನಾಯಿತಿ. 

ವಿದ್ಯುತ್‌ ಬಿಲ್‌ ರಿಯಾಯಿತಿ. 

ವಿದ್ಯುತ್‌. ಎಲ್‌.ಟಿ ಮಿತಿಯನ್ನು ಹೆಚ್ಚಿಸುವ ಬಗ್ಗೆ. 
. ಕನಿಷ್ಪ ಖರೀದಿ ಮಿತಿಯನ್ನು ಸಡಲಿಸುವುದು. 


ಈ ವಿಷಯಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಗಳಿಗೆ 
ಕೋರಲಾಗಿದೆ. ' 


ಬ್ಯಾಂಕ್‌ಗಳಿಗೆ ಸಂಬಂಧಿಸಿದ್ದು -4 ವಿಷಯಗಳು. 


1. 

2. ಕೃಷಿ ಮಾರಾಟ ಇಲಾಖೆ  -1 ವಿಷಯ 

3. ಜೆಸ್ಟಾಂ/ ಕೆ.ಆರ್‌.ಇ.ಸಿ -1 ವಿಷಯ 

4. ನಫೆಡ್‌ -1 ವಿಷಯ 

5. ಸರ್ಕಾರದ ಮಟ್ಟದಲ್ಲಿ -3 ವಿಷಯಗಳು 


ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಮಿತಿ ಸಭೆಯಲ್ಲಿ 4 ವಿಷಯಗಳ / 
ರಿಯಾಯಿತಿಗಳ ಬಗ್ಗೆ ದಿನಾಂಕ:07-12-2018 ರಂದು ನಡೆದ 143 ನೇ 


ರಾಜ್ಯ -ಮಟ್ಟದ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಯಿತು. ದಾಲ್‌ಮಿಲ್‌ಗಳ | - 


ಮಾಲೀಕರ" " ಕೋರಿಕೆಯಂತೆ. :ಭಾರತೀಯ ರಿಸರ್ವ್‌ ಬ್ಯಾಂಕ್‌ | 


ಮಾರ್ಗಸೂಚಿಯ ' ವ್ಯಾಪ್ತಿಯಲ್ಲಿ ಚೇತರಿಕೆ ರಜೆಗೆ ಸಂಬಂಧಿಸಿದೆಂತೆ 
ದಾಲ್‌ಮಿಲ್‌ಗಳ ಖಾತೆಗಳ ವಿವರಗಳನ್ನು ಸಮಿತಿಗೆ ಬ್ಯಾಂಕ್‌ವಾರು 
ಸಲ್ಲಿಸಲು ತೀರ್ಮಾನಿಸಲಾಗಿದೆ. 


ಅದರನ್ವಯ, ಇಲಾಖೆಯು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಕಲಬುರ್ಗಿ ರವರ ಮುಖಾಂತರ ದಿನಾಂಕ:13-3-2019 ರಂದು 
ದಾಲ್‌ಮಿಲ್‌ಗಳ ಘಟಕಗಳ ಮಾಹಿತಿಯನ್ನು ಪಡೆಯಲಾಗಿದೆ ಮತ್ತು ಈ 
ಮಾಹಿತಿಯನ್ನು ಸಂಚಾಲಕರು, ರಾಜ್ಯ ಮಟ್ಟದ ಬ್ಯಾಂಕರ್‌ಗಳ ಸಮಿತಿ. 
ರವರಿಗೆ ದಿನಾಂಕ:26-04-2019 ರಂದು ಸಲ್ಲಿಸಲಾಗಿದೆ. ಸ್ಟೇಟ್‌ ಬ್ಯಾಂಕ್‌ 
ಆಫ್‌ ಇಂಡಿಯಾ ಈಗಾಗಲೇ ತಾವು ಸಾಲ ನೀಡಿರುವ ದಾಲ್‌ 


' ಮಿಲ್‌ಗಳ ಸಾಲದ ಕಂತುಗಳನ್ನು ಓ.ಟಿ.ಎಸ್‌ ಇತ್ಯಾದಿಗಳ ಮೂಲಕ 


| ಪುನಶ್ನೇತನಗೊಳಿಸಿದೆ. 

ಆ) ಕೇಂದ್ರಸರ್ಕಾರದ ಆತ್ಮ  ನಿರ್ಭರ'ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ ಭಾರತ ಅಭಿಯಾನೆದೆಡಿಯೆಲ್ಲಿ ಬರುವೆ 
ಯೋಜನೆಯಡಿ ರೂಪಿಸಿರುವ ಕಿರು ಆಹಾರ | ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ 
| ಸಂಸ್ಕರಣಾ ಉದ್ಯಮಗಳ ಸಂಘಟನಾ | ನಿಯಮಬದ್ಧಗೊಳಿಸುವಿಕೆ ಯೋಜನೆ (?MF್ಜME)ಯಡಿಯಲ್ಲಿ ಕಲ್ಬುರ್ಗಿ 
ಯೋಜನೆ (ಪ.ಎಂ.ಎಫ್‌.ಎಂ.ಇ)ಯಲ್ಲಿ | ಜಲ್ಲಿಯಲ್ಲಿ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ (One District One 
ಕಲಬುರ್ಗಿ ಜಿಲ್ಲೆಯನ್ನು ಆಯ್ಕೆ ರಂಬಂ)) ಕಾರ್ಯವಿಧಾನದಡಿಯಲ್ಲಿ ' ತೊಗರಿಯನ್ನು ಆಯ್ಕೆ 
ಮಾಡಿಕೊಂಡಿದ್ದು, ಈ ಯೋಜನೆ ಯಾವ ಮ್ಹುಡಲಾಗಿದೆ. ಯೋಜನೆಯ ಅನುಷ್ಠಾನವನ್ನು ಪ್ರಾರಂಭಿಸಲಾಗಿದ್ದು 
ಘಳಿಸಿಧಲ್ಲದ, ಈ "ಯೋಜನೆಗೆ [ಸ್ಯದ್ರ ಸರ್ಕಾರದ ಆಹಾರ ಸಂಸ್ಕರಣ ಉದ್ದಿಮೆಗಳ ಮಂತ್ರಾಲಯದ 
ಬಿಡುನಡಂಯಾದ ಹದ ಅಷ್ಟು; ಆನ್‌ಲೈನ್‌ ಪೋರ್ಟಲ್‌ನಲ್ಲಿ ಆಸಕ್ತ ಉದ್ದಿಮೆದಾರರು ಅಥವಾ: ರೈತರ 

ಗುಂಪುಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. 
ಕಲ್ಬುರ್ಗಿ ಜಿಲ್ಲೆಯಲ್ಲಿ ಈವರೆವಿಗೂ 21 ಅರ್ಜಿಗಳು ಸಲ್ಲಿಕೆಯಾಗಿದ್ದು, 24 
ಅರ್ಜಿಗಳು ಕರಡು ಹಂತದಲ್ಲಿರುತ್ತದೆ. ಸಲ್ಲಿಕೆಯಾದ ಅರ್ಜಿಗಳ ಪೈಕಿ 15 
ಅರ್ಜಿಗಳನ್ನು ಜಿಲ್ಲಾ ಮಟ್ಟದ ಸಮಿತಿ / ಜಿಲ್ಲಾ ನೋಡಲ್‌ ಅಧಿಕಾರಿ 
ತಮ್ಮ ಶಿಫಾರಸ್ಸಿನೊಂದಿಗೆ ಬ್ಯಾಂಕ್‌ ಸಾಲ . ಮಂಜೂರಾತಿಗಾಗಿ 
ಬ್ಯಾಂಕುಗಳಿಗೆ ಆನ್‌ಲೈನ್‌ನಲ್ಲಿ ರವಾನಿಸಿರುತ್ತಾರೆ. ಈ ಅರ್ಜಿಗಳು 
ಬ್ಯಾಂಕ್‌ಗಳಲ್ಲಿ ಪರಿಶೀಲನೆಯ ಹಂತದಲ್ಲಿದೆ. 

| ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ 2020- 
21ನೇ ಸಾಲಿನಲ್ಲಿ ವಿವಿಧ ಕಾರ್ಯಕ್ರಮ / ಘಟಕಗಳ ಅನುಷ್ಟಾನಕ್ಕಾಗಿ 
ರೂ.32.46 ಕೋಟಿ ಅನುದಾನವನ್ನು ನೀಡಿರುತ್ತದೆ. 

ಇ) ಈ “ಯೋಜನೆಯಿಂದ ಈ ವಿಭಾಗದ | ಹೌದು, `` ಯೋಜನೆಯ ಅನುಷ್ಠಾನದಿಂದ ಕಲ್ಬುರ್ಗಿ ಜಿಲ್ಲೆಯ 
ಕಾರ್ಮಿಕರಿಗೆ ಉದ್ಯೋಗ ಸಿಗುವ | ಕಾರ್ಮಿಕರಿಗೆ ಉದ್ಯೋಗ ಸಿಗುವ ಅವಕಾಶವಿರುತ್ತದೆ. 
ಅವಕಾಶವಿದೆಯೇ? ( 


ಸಿಐ 163 ಎಸ್‌ಎಸ್‌ಐ 2021 


¥ (ಎನ್‌ ನಾಗರಾಜ್‌ 6ರೆ೦.ಟಿ. 
ನ. ':. ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು. 
i "ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


